ಕರ್ನಾಟಿಕ ವಿಧಾನ ಪರಿಷತ್ತು 


: 1038(1321) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು : ಶ್ರೀ ಎಸ್‌.ಬ್ದಿ.ಸಂಕನೂರು (ಪದವಿಧರ ಕೇತು 
ಉತ್ತರಿಸುವ ದಿನಾಂಕ : 15.03.2021 K 
ಉತ್ತರಿಸುವ ಸಜಿವರು : ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು 
ಈ. | ಪಶ್ನೆ ಉತ್ತರ 
ಸಂ. | 
ಅ .| ರಾಜ್ಯದಲ್ಲಿ 1986ರ ನಂತರ | ಪ್ರೌಢಶಾಲೆ 
ಅನುದಾನಕ್ಕೆ ಒಳಪಟ್ಟ ಖಾಸಗಿ| 1986ರ ನಂತರ 1778 ಖಾಸಗಿ ಪ್ರೌಢಶಾಲೆಗಳನ್ನು 
ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಅನುದಾನಕ್ಕೆ ಒಳಪಡಿಸಲಾಗಿದೆ. 
ಕಾಲೇಜುಗಳ ಸೆಂಖ್ಯೆ ಎಷ್ಟು; 
; (ಜಿಲ್ಲಾವಾರು ಮಾಹಿತಿ ನೀಡುವುದು) ಪದವಿ ಪೂರ್ವ ಕಾಲೇಜು 
| ರಾಜ್ಯದಲ್ಲಿರುವ 2711 ಖಾಸಗಿ' ಅನುದಾನಿತ 
ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲಾಗಿದೆ 
| ಜಿಲ್ಲಾವಾರು ಮಾಹಿತಿ ಅನುಬಲಧ:-1 ರಲ್ಲಿರಿಸಿದೆ. 
ಆಈ ರಚಿ ಅನುದಾನಕೆ ಒಳಪಟ್ಟ ಪ್ರೌಢ ಶಾಲೆ 
| ಪ್ರೌಡಶಾಲೆ ಹಾಗೂ ಪದವಿ ಪೂರ್ವ | ಕರ್ನಾಟಿಕ ಶಿಕ್ಷಣ ಕಾಯ್ದೆ ನಿಯಮ-1983ರ ಸೇವಾ 
ಕಾಲೇಜುಗಳಲ್ಲಿ . ನಿಯಮ 1999ರ ಅನೆಕ್ಷರ್‌ 04ರಲ್ಲಿ (1 among thes 
ಮುಖ್ಯೋಪಾಧ್ಯಾಯರು ಹಾಗೂ | and including the headmaster there shall be one) 
| ಪ್ರಾಂಶುಪಾಲರ ಹುದ್ದೆಗಳನ್ನು | ಸಿಬೃಂದಿ ರಚನಾ ವಿನ್ಯಾಸದ ಅನ್ನಯ ವಿಷಯ 
| ಮಂಜೂರು ಮಾಡಲಾಗಿದೆಯೇ; | ಶಿಕ್ಷಕರಲ್ಲಿ. ಒಬ್ಬರನ್ನು ಜೇಷ್ಮತೆ/ಮೀಸಲಾತಿ ಆಧಾರದ 
| ವಿವರವಾದ ಮಾಹಿತಿ ನೀಡುವುದು) ಮೇಲೆ ಮುಖ್ಯ ಶಿಕ್ಷಕರ ಹುದೆಗೆ ಬಡ್ತಿ ನೀಡಲಾಗುತ್ತದೆ. 
ಷದವಿ ಪೂರ್ವ ಕಾಲೇಜು 
ಅನುದಾನಕ್ಕೆ ಒಳಪಟ್ಟ ಕಾಲೇಜುಗಳಲ್ಲಿ 576 
ಪ್ರಾಂಶುಪಾಲರ ಹುದೆಗಳನ್ನು ಮಂಜೂರು 
| ಮಾಡಲಾಗಿದೆ. 4 
ಇ ' ಈಗಾಗಲೇ ರಾಜ್ಯದಲ್ಲಿರುವ | ಸರ್ಕಾರದ ಆದೇಶ ಸಂಖ್ಯೆ ಇಡಿ 08 ಎಸ್‌.ಇ.ಪಿ 2015 
ಅನುದಾವಿತ ಪ್ರೌಢಶಾಲೆ ಹಾಗೂ |ದಿನಾಂಕ:26.09.2017ರಲ್ಲಿ ಖಾಸಗಿ ಅನುದಾವಿತ 
ಫದವಿ ಪೂರ್ವ ಕಾಲೇಜುಗಳಲ್ಲಿ | ಪ್ರೌಢಶಾಲೆ, ನಿವೃತ್ತಿ ನಿಧನ ಸಂತರ ತರವಾದ 
ನಿವೃತ್ತಿ, ನಿಧನದ ನಂತರ ತೆರವಾದ | ಅಟಿಂಡರ್‌/ಸಿಪಾಯಿ ಹುದ್ದೆಗಳನ್ನು ಹೊರ ಗುತಿಗೆ 
| ಅಟೆಂಡರ್‌/ಸಿಪಾಯಿ ಹುದೆಗಳನ್ನು | ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು 
ತುಂಬಿಕೊಳಲು ; ಅನುಮತಿ | ಆದೇಶಿಸಲಾಗಿದೆ. ; 
ನೀಡಲಾಗಿದೆಯೇ? (ವಿವರವಾದ £ \ 
ಮಾಹಿತಿ ನೀಡುವುದು) ಸರ್ಕಾರದ ಆದೇಶ ಸಂಖ್ಯೆ:ಇಡಿ 119 ಟಿಪಿಯು 2015 
i ದಿನಾಂಕ:09.01.2017ರಲ್ಲಿ ಖಾಸಗಿ ಅನುದಾನಿತ 
| ಪದವಿ ಪೂರ್ವ ಕಾಲೇಜುಗಳಲ್ಲಿ ನಿಗಧಿಪಡಿಸಲಾದ 
ಸಿಬ್ಬಂದಿ ಮಾದರಿಯಿಂದ ಗ್ರೂಪ್‌ 'ಡಿ' ಹುದ್ದೆಗಳನ್ನು 
[- ಅನುದಾನಕ್ಕೆ ಒಳಪಡಿಸಲು ಅವಕಾಶವಿರುವುದಿಲ್ಲ. 
"ಜಿಪಿ 115 ಎಸ್‌ಇಎನಸ್‌ 2021 ್ಣ - 


ಖಾ ಆ 
(ಎಸ್‌ ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಡ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


-A 


ಅನುಬಂಧ 


1986 ನಂತರ ಭೇತನಾನುಣಾನಸೆ ಒಳಪಟ್ಟಿ ಖಾಸಗಿ ಪ್ರೌಢಶಾಲೆ i ಪದವಿ ಪೂರ್ವ 


ಕಾಲೇಜುಗಳ ವಿವರ 
ತಸಂ[ ಜಿಲ್ಲೆ ಪ್ರೌಢ ಶಾಲೆಗಳ ಸಂಖ್ಯೆ ಪದವಿ ಪೂರ್ವ 
ಗಾ ke | | ಕಾಲೇಜುಗಳ ಸಂಖ್ಯೆ | 
7 ಬೆಂಗಳೂರು ಉತ್ತರ 34 09 
2.| ಬೆಂಗಳೂರು ದಕ್ಷಿಣ A 46 | 10 
3. [ಬೆಂಗಳೂರು ಗ್ರಾಮಾ೦ತರ 14 04 
4 | ಕೋಲಾರ 26 06 ] 
5, [ರಾಮನಗರ ; 24 09 
6. | ಚಿಕಬಳ್ಳಾಪುರ 1 18 IN 03 
7. | ದಾವಣಗೆರೆ 71 22 
8. ಚಿತ್ರದುರ್ಗ ; [ 65 ul "33 
9. | ಮಧುಗಿರಿ i 40 
10. | ತುಮಕೂರು [ 43 22 
11. | ಶಿವಮೊಗ್ಗ 62 © .05 
12.1 ಮೈಸೂರು ಸಾ 45 |. 13 
13.| ಮಂಡ್ಯ - 39 11 
14] ಥಾನನ | 45 | 05 
15. | ಚಾಮರಾಜನಗರ ; 31 03 
16. | ಉಡುಪಿ | 8 - 
17. ದ&೬ಣ ಕನ್ನಡ 79 14 
18] ಚಿತ್ತಮಗಳೂರು 20 07 
79.|] ಮಡಿಕೇರಿ | 2 | 02 
20. ಬಳ್ಳಾರಿ 108 05 
21. ಚಿಕ್ಕೋಡಿ 58 | ಗ 
22.| ಬೆಳಗಾವಿ 21 16 
23.| ಬಾಗಲಕೋಟೆ | 124 13 
24.1] ವಿಜಯಪುರ 53 10 
25.| ಬೀದರ್‌ 73 11 
26.| ಗದಗೆ | 33 | 05 | 
27.| ಹಾವೇರಿ 158 12 
28. ಧಾರವಾಡ IN 146 09 
29.| ಕಲಬುರ್ಗಿ | "64 08 
30.| ಯಾದಗಿರಿ. 12 04 
31. | ಕಾರವಾರ ME | 08 
32 | ಕೊಷ್ನಳ 32 01 | 
33. | ರಾಯಚೂರು 24 01 
3.1] ಶಿರಸಿ ಶೈಕ್ಷಣಿಕ ಜಿಲ್ಲೆ 13 : 


